ಕರ್ನಾಟಕ ವಿಧಾನ ಪರಿಷತ್ತು 


p 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 736 
ಸದಸ್ಯರ ಹೆಸರು ; ಶ್ರೀ ಕೆ. ಹರೀಶ್‌ ಕುಮಾರ್‌ 
ಉತ್ತರಿಸಬೇಕಾದ ಸಚಿವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ  : 25-09-2020 
ಕ್ರ ಪಕ್ನೆ ಉತ್ತರ 
ಸಂ. 


ಅ) |ಸಾರಿಗೆ ಇಲಾಖೆಯ ನೌಕರರಲ್ಲಿ ಕೊರೋನಾ 
ಪೀಡಿತರ ಸಂಖ್ಯೆ ಎಷ್ಟು 


—-! 


ಸಾರಿಗೆ ಇಲಾಖೆಯಡಿ ಬರುವ ಸಾರಿಗೆ ಮತ್ತು ರಸ್ತೆ 
ಸುರಕ್ಷತೆ ಇಲಾಖೆ ಹಾಗೂ ಸಾರಿಗೆ ಸಂಸ್ಥೆಗಳಲ್ಲಿ 
ಇಲ್ಲಿಯವರೆಗೆ" ಒಟ್ಟು 3488 ಅಧಿಕಾರಿ / ನೌಕರರಿಗೆ 
ಕರೋನಾ ದೃಢಪಟ್ಟಿರುತ್ತದೆ. 


ಆ) | ಕೊರೋನಾ ಸೋಂಕಿನಿಂದ ಮೃತಪಟ್ಟ 
ನೌಕರರುಗಳ ಸಂಖ್ಯೆ ಎಷ್ಟು? (ಸಂಪೂರ್ಣ 
ಮಾಹಿತಿ ಒದಗಿಸುವುದು) 


"| ಕರೋನಾ ಸೋಂಕಿನಿಂದ ಇಲ್ಲಿಯವರೆಗೆ ಒಟ್ಟು" 72 


ಸಾರಿಗೆ ಇಲಾಖೆಯಡಿ ಬರುವ ಸಾರಿಗೆ ಮತ್ತು ರಸ್ತೆ 
ಸುರಕ್ಷತೆ ಇಲಾಖೆ ಹಾಗೂ ಸಾರಿಗೆ ಸಂಸ್ಥೆಗಳಲ್ಲಿ 


| ಅಧಿಕಾರಿ/ನೌಕರರು ಮೃತಪಟ್ಟಿರುತ್ತಾರೆ. ವಿವರಗಳು ಈ 
ಕೆಳಗಿನಂತಿದೆ. | 
 ಫಲಾಖೆ/ನಿಗಮ ಮೃತ ಪಟ್ಟವರ ಸಂಖ್ಯೆ 

ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ 04 
ಇಲಾಖೆ 
ಶಈಃ.ಕ.ರ.ಸಾ. ಸಂಸ್ಥೆ - 17 
ವಾ.ಕ.ರ.ಸಾ. ಸಂಸ್ಥೆ 18 
ಬೆಂ.ಮ.ಸಾ. ಸಂಸ್ಥೆ I 
ಕ.ರಾ.ರ.ಸಾ. ನಿಗಮ 22 

ಒಟ್ಟು 72 


.ಟೆಡಿ 87 ಟಿಡಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


